[ 


ಕರ್ನಾಟಕ ವಿಧಾನ ಪರಿಷತು 


ಸದಸ್ಯರೆ ಹೆಸರು 


ಶ್ರೀ ಸುನೀಲ್‌ ವಲ್ಯಾಪುರ್‌ (ವಿಧಾನಸಭೆಯಿಂದ ಚುನಾಯಿತರಾದವರು) 


ಒದಗಿಸಲು ಸರ್ಕಾರ ಕೈಗೊಂಡಿರುವ 
ಕ್ರಮಗಳೇನು? 


ಚುಕ್ಕೆ ರಹಿತ ಪ್ರಶ್ನೆ ಸಂಖ್ಯೆ 54] 
ಉತ್ತರ ದಿನಾಂಕ 05.02.2021 

ಕ್ರಸಂ. ಪ್ರಶ್ನೆ ಉತ್ತರ 

ತ ವಬಾರಗ, ಬೀದರ್‌, ಯಾದಗಿರಿ ಬೀದರ್‌, ಕಲಬುರಗಿ ಹಾಗೂ" ಯಾದಗಿರಿ "ಜಿಲ್ಲೆಗಳ ಗ್ರಾಮೀಣ 
ರಾಯಚೂರು, ಕೊಪ್ಪಳ ಮತ್ತು | ಪ್ರದೇಶಗಳಲ್ಲಿ ಬರುವ ಗ್ರಾಮಗಳಲ್ಲಿ ಪ್ರಸ್ತುತ ಕುಡಿಯುವ ನೀರಿನ 
ಬಳ್ಳಾರಿ ಜಿಲ್ಲೆಗಳಲ್ಲಿ ಕುಡಿಯುವ | ಸಮಸ್ಯೆ ಉದ್ಭವಿಸಿರುವುದಿಲ್ಲ. 
ನೀರಿನ ಸಮಸ್ಯೆಯಿರುವ ಗ್ರಾಮಗಳೆಷ್ಟು; | ಬಾಕಿ ಉಳಿದ ಜಿಲ್ಲೆಗಳಾದ ರಾಯಚೂರು, ಕೊಪ್ಪಳ ಹಾಗೂ 
(ತಾಲ್ಲೂಕುವಾರು ಮಾಹಿತಿ | ಬಳ್ಳಾರಿಯಲ್ಲಿ ಕುಡಿಯುವ ನೀರಿನ ಸಮಸ್ಯೆಯಿರುವ ಗ್ರಾಮಗಳ 
ನೀಡುವುದು) ಸಂಖ್ಯೆಯ ವಿವರಗಳನ್ನು ಅನುಬಂಧ-1ರಲ್ಲಿ ಲಗತ್ತಿಸಿದೆ. 

— ಕುಡಿಯುವ ನೀರಿನಸಮಸ್ಯೆ ಸಹನ ರಾಪರ್‌ ಹಾಗೂ"ಬಳ್ಳಾರಿ ಜಿಲ್ಲೆಗಳಲ್ಲಿ ಕುಡಿಯುವ 
ಗ್ರಾಮಗಳಿಗೆ ಟ್ಯಾಂಕರ್‌ ಮತ್ತು ಖಾಸಗಿ | ನೀರಿನ ಸಮಸ್ಯೆಯಿರುವ ಗ್ರಾಮಗಳಲ್ಲಿ ಖಾಸಗಿ ಕೊಳವೆ ಬಾವಿಗಳ 
ಕೊಳವೆ ಬಾವಿಗಳ ಮೂಲಕ ನೀರು | ಮೂಲಕ ನೀರು ಸರಬರಾಜು ಮಾಡಲಾಗುತ್ತಿದ್ದು, ಗ್ರಾಮಗಳ 
ಸರಬರಾಜು ಮಾಡಲಾಗುತ್ತಿದೆಯೇ; | ಸಂಖ್ಯೆಯ ವಿವರಗಳನ್ನು ಅನುಬಂಧ-1ರಲ್ಲಿ ಲಗತ್ತಿಸಿದೆ. 

(ವಿವರ ನೀಡುವುದು) 
ಇು|ಶಾಶ್ನತವಾಗಿ ಕಡಿಯುವ ನೇರು | ರಾಯಚೂರು: ``ರಾಯಚೊರು '`ಜಿಲ್ಲೆಯ ಎಲ್ಲಾ `ಜನವಸತಿಗಳಿಗೆ 


ಶಾಶ್ವತ ಕುಡಿಯುವ ನೀರನ್ನು ಒದಗಿಸಲು “ಜಲಧಾರೆ” ಯೋಜನೆ 
ಅನುಮೋದನೆಗೊಂಡಿದ್ದು, ಸದರಿ ಯೋಜನೆಯ ಸ್‌.ಆರ್‌ 


ಅನ್ನು ದಿನಾಂಕಃ21.11.2020ರಂದು ನಡೆದ STA ಸಭೆಯಲ್ಲಿ 
ಮಂಡಿಸಲಾಗಿದ್ದು, ಕೆಲವೊಂದು ಬದಲಾವಣೆಗಳನ್ನು 
ಸೂಚಿಸಲಾಗಿದ್ದು, ಸದರಿ ಬದಲಾವಣೆಗಳನ್ನೊಳಗೊಂಡ ಪರಿಷ್ಕಶ 
ಪಿ.ಎಸ್‌.ಆರ್‌ ಪರಿಶೀಲನಾ ಹಂತದಲ್ಲಿದ್ದು ಅನುದಾನದ 
ಲಭ್ಯತೆಯನ್ನು ಆಧರಿಸಿ ಪಿ.ಎಸ್‌. ಆರ್‌ಗೆ ಆಡಳಿತಾತ್ಮಕ ಅನುಮೋದನೆ 
ಡೊರೆತ ಕೂಡಲೇ ಕೆ.ಟಿ.ಪಿ.ಪಿ ನಿಯಮಾನುಸಾರ *ಿಂಡರ್‌ ಕರೆದು 


ಕಾಮಗಾರಿಯನ್ನು ಕೈಗೊಂಡು ಜಿಲ್ಲೆಯ ಎಲ್ಲಾ ಗ್ರಾಮೀಣ 
ಪ್ರದೇಶಗಳಿಗೆ ಶುದ್ಧ ಕುಡಿಯುವ ನೀರನ್ನು ಒದಗಿಸಲು 
ಕ್ರಮವಹಿಸಲಾಗುವುದು. 


ಕೊಪ್ಪಳ: ಕುಷ್ಠಗಿ ಹಾಗೂ ಯಲಬುರ್ಗ ತಾಲ್ಲೂಕುಗಳಲ್ಲಿ ಕುಡಿಯುವ 
ನೀರಿನ ಶಾಶ್ವತ ಪರಿಹಾರಕ್ಕಾಗಿ ಡಿ.ಬಿ.ಓ.ಟಿ. ಆಧಾರಿತ ಬಹುಗ್ರಾಮ 
ಕುಡಿಯುವ ನೀರಿನ ಯೋಜನೆಯು ಅನುಮೋದನೆಯಾಗಿ, 
ಪ್ರಗತಿಯಲ್ಲಿದ್ದು, ಪೂರ್ಣಗೊಳ್ಳುವ ಹಂತದಲ್ಲಿರುತ್ತದೆ. ಹಾಗೂ 
ಗಂಗಾವತಿ ತಾಲ್ಲೂಕಿನಲ್ಲಿ ಕುಡಿಯುವ ನೀರಿನ ಶಾಶ್ವತ" ಪರಿಹಾರಕ್ಕಾಗಿ 
ಜೆ.ಜೆ.ಎಂ ಅಡಿಯಲ್ಲಿ 3 ಸಂಖ್ಯೆಯ ಹೊಸ ಬಹುಗ್ರಾಮ ಕುಡಿಯುವ 
ನೀರಿನ ಯೋಜನೆಗಳನ್ನು ಕೈಗೆತಿಕೊಂಡಿದ್ದು, ಡಿ.ಪಿ.ಆರ್‌ ತಯಾರಿಕಾ 
ಹಂತದಲ್ಲಿರುತ್ತದೆ. ಅನುದಾನದ ಲಭ್ಯತೆಯನ್ನು ಆಧರಿಸಿ 
ಯೋಜನೆಯನ್ನು ಕೈಗೆತ್ತಿಕೊಳ್ಳಲು ಕ್ರಮವಹಿಸಲಾಗುವುದು. 

ಬಳ್ಳಾರಿ; ಜಲಮೂಲದ ಸುಸ್ಥಿರತೆಯನ್ನು ಖಚಿತಪಡಿಸಿಕೊಂಡು 
ಅನುದಾನ ಲಭ್ಯತೆಯನುಸಾರ ಶಾಶ್ವತವಾಗಿ ಕುಡಿಯುವ ನೀರು 
ಒದಗಿಸುವ ಯೋಜನೆಯನ್ನು ಕೈಗೆತ್ತಿಕೊಳ್ಳಲು ಯೋಜಿಸಲಾಗುವುದು. 


ಸನಸ್ರಾವಿನೀ೩ನೈಇ'152 ಗ್ರಾನೀಸ4)2020 


[3 KE 
ಗ್ರಾಮೀಣಾಭಿವೃದ್ಧಿ ಮತ್ತೆ. ಪರಟಾಹಲ್ಸತೆನ್ನರಾಜ್‌ ಸಚಿವರು 


ಗ ಹಹೀಣಾಭಿವ್ಗ ಮತ್ತು 
ಸಂಚಾಯತ್‌ ರಾಜ್‌ ಸಚಿವರು 


ಅನುಬಂಧ - 1 
ಸಮಸ್ಯಾತ್ಮಕ ಗ್ರಾಮಗಳ ವಿವರ ಹಾಗೂ ಟ್ಯಾಂಕರ್‌ ಮತ್ತು ಖಾಸಗಿ ಕೊಳವೆ ಬಾವಿಗಳ ಮೂಲಕ ನೀರು ಸರಬರಾಜು ಮಾಡುತ್ತಿರುವ ವಿವರಗಳು 


ಗ್ರಾಮಗಳಿಗೆ ಟ್ಯಾಂಕರ್‌ 
ಮೂಲಕ ನೀರು ಬಾಡಿಗೆ ಪಡೆದ ಖಾಸಗಿ 
ಸರಬರಾಜು ಮಾಡುತ್ತಿರುವ] ಬೋರವೆಲ್‌ಗಳ ಸಂಖ್ಯೆ 

ಟ್ಯಾಂಕರ್‌ಗಳ ಸಂಖ್ಯೆ 


ಕುಡಿಯುವ ನೀರಿನ 
ಸಮಸ್ಯೆಯಿರುವ 
ಗ್ರಾಮಗಳ ಸಂಖ್ಯೆ 


ಸದರಿ ಗ್ರಾಮಗಳಲ್ಲಿ Task Force & MP MLA LAD 
ಯೋಜನೆಗಳ ಅನುದಾನದ ಅಡಿಯಲ್ಲಿ 


ಷವರ್ಗ ಕಾಮಗಾರಿಗಳನ್ನು ಕೈಗೆತ್ತಿಕೊಂಡು, ಕುಡಿಯುವ ನೀರಿನ 
ಶೀಗಿ ಕಾಮಗಾರಿಗಳನ್ನು ಪೂರ್ಣಗೊಳಿಸಿ, ನೀರು ಸರಬರಾಜು 
HEWES Tee epee 


pe 


